ಕರ್ನಾಟಿಕ ವಿದಾನ ಪರಿಷತು 


| ಚುಕ್ಕೆ ಗುರುತಿಲ್ಲದ ಪ್ರನ್ನೆ ಸಂಖ್ಯೆ 
| ' ಉತ್ತರಿಸುವ ದಿವಾಂಕ 
| | ಮಾನ್ಯ ಸದಸ್ಯ ರ ಹೆಸರು 


| 918 (1061) 
| pS 

| ಶ್ರೀ ಕವಟಿಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ ' 
| | (ಹ್ಠಳೀಯ ಸಂಸ್ಥೆಗಳ ಕ್ಷೇತ) 


| 
! 
| 
| 
| 
el 
| 
| 
| 


ವರದಾನವಾಗಿ ನಕಲಿ ದಾಖುಲೆ ಸೃಷ್ಟಿಸಿ ಆಸ್ತಿ 
ಮಾಡುತ್ತಾ 


ಮಾರಾಟಿ 
ಅಕ್ರಮವೆಸಗುತ್ತಿರುವುದು 
ಗಮನಕ್ಕೆ ಬಂದಿದೆಯೇ; 


ಸರ್ಕಾರದ 


ಉತ್ತರಿಸುವ ಸಚಿವರು [ಕಂದಾಯ ಸ ಸಚಿವರು 
5 ಫ್ರನ್ನೆ ಉತ್ತರ 
ಸಂ. ಸ ) 
ಅ | ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ | ಬೆಂಗಳೂರು ನಗರ ಜಿಲ್ಲೆಯಲ್ಲಿ 5 ನೋಂದಣಿ ಜಿಲ್ಲೆಗಳಿದ್ದು, 
ಸುಲಭ ' ನೋಂದಣಿ Anywhere | ಆಯಾ ಜಿಲ್ಲಾನೋಂದಣಿ ಕಛೇರಿ ವ್ಯಾಪ್ತಿಯಲ್ಲಿನ 
registration ಸೇವೆಯು ಭೂಗಳ್ಳರಿಗೆ ಉಪನೋಂದಣಿ ಕಛೇರಿಗಳಲ್ಲಿ ಸದರಿ ಜಿಲ್ಲೆ ವ್ಯಾಪ್ತಿಯ 


ಸ್ವತ್ತುಗಳನ್ನು ಸದರಿ ಜಿಲ್ಲೆಯಲ್ಲಿನ ಯಾವುದೇ ಉಪನೋಂದಣಿ 
ಕಛೇರಿಗಳಲ್ಲಿ ನೋಂದಾಯಿಸುವ ಪದ್ದತಿಯನ್ನು ಜಾರಿಗೆ 
ತರಲಾಗಿದ್ದು, © Anywhere registration ಪದ್ದತಿಯಿಂದ 
ಭೂಗಳ್ಳರು ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಮಾರಾಟಿ ಮಾಡುತ್ತಾ, 
ಅಕ್ರಮವೆಸಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. 


ಹಾಗಿದ್ದಲ್ಲಿ, ಅಕ್ರಮ ಆಸ್ತಿ ನೋಂದಣಿಗೆ 
ಮತ್ತು ಭೂಗಳ್ಳರಿಗೆ ಕಡಿವಾಣ ಹಾಕಲು 
ಸರ್ಕಾರ ತೆಗೆದುಕೊಂಡ ಕಠಿಣ ಕ್ರಮಗಳೇನು; 


| ಸಮಯದಲ್ಲಿ 
| ಇರುವ ಇ-ಸ್ವತ್ತು ತಂತ್ರಾಂಶದಿಂದ ಸ್ಪತ್ತಿ್ನ ಮಾಹಿತಿಯನ್ನು 


ಸರ್ಕಾರದ ಸುತ್ತೋಲೆ ಸಂಖ್ಯೆ ಕಂಇ 344 ಮುನೋಮು | 


2008, ದಿನಾಂಕ: 06-04-2009 ಹಾಗೂ ಸದರಿ ಸುತ್ತೋಲೆಗೆ 


ನೀಡಲಾದ ತಿದ್ದುಪಡಿ ಸುತ್ತೋಲೆಗಳನ್ನಯ ಸ್ವತ್ತುಗಳ 
ನೋಂದಣಿಗೆ ಸಂಬಂಧಿಸಿದ ದಸ್ತಾವೇಜುಗಳನ್ನು 


| ನೋಂದಾಯಿಸುವ ಸಮಯದಲ್ಲಿ ಹಾಜರುಪಡಿಸಬೇಕಾದ 


ದಾಖಲೆಗಳನ್ನು ನಿಗಧಿಪಡಿಸಲಾಗಿದ್ದು, ಸದರಿ ದಾಖಲೆಗಳನ್ನು 
ಪಡೆದು, ಉಪ ನೋಂದಣಾಧಿಕಾರಿಗಳು ದಸ್ತಾವೇಜುಗಳನ್ನು 
ನೋಂದಾಯಿಸುತ್ತಿರುತ್ತಾರೆ. 

ಅಲ್ಲದೇ, ಸರ್ಕಾರದ ಸುತ್ತೋಲೆ ಸಂಖ್ಯೆ ಕಂಬ 6 
ಮುನೋಮು 2013 ದಿನಾಂಕ:18-07-2014ರನ್ವಯ ನೋಂದಣಿ 
ಮತ್ತು ಮುದ್ರಾಂಕ ಇಲಾಖೆಯ ಕಾವೇರಿ ತಂತ್ರಾಂಶವನ್ನು 
ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ | 
“ಇ-ಸ್ಪತ್ತು”  ತಂತ್ರಾಂಶದೊಂದಿಗೆ  ಸಂಯೋಜಿಸಲಾಗಿದ್ದು, 
ಇದರಿಂದ ಗ್ರಾಮಪಂಚಾಯಿತಿ ವ್ಯಾಪ್ತಿ ಸ್ವತ್ತುಗಳ ನೋಂದಣಿ 
ಗ್ರಾಮಪಂಚಾಯಿತಿ ವ್ಯಾಪ್ತಿಯ ಸ್ಪತ್ತುಗಳಿಗೆ 


ಪಡೆದು, ದಸ್ತಾವೇಜುಗಳನ್ನು ನೋಂದಾಯಿಸಲಾಗುತ್ತಿದೆ. 
ಜಮೀನಿನ ಸರ್ವೆ ನಕ್ಷೆ-ನಮೂನೆ-11ಇ ಇರುವ “ಮೋಜಿಣಿ” 


| ತಂತ್ರಾಂಶವನ್ನು ಸರ್ಕಾರದ ಸುತ್ತೋಲೆ ಸಂಖ್ಯೆ ಕಂಬ 47 
ಮುನೋಮು 2 Ce. 05- 10-2086 ರನ್ತಯ 


ಸ 


ಎ 

| ಪ್ರಶ್ನೆ ಉತ್ತರ 

| ಇಲಾಖೆಯ ಕಾವೇರಿ ತಂತ್ರಾಂಶದೊಂದಿಗೆ ಸಂಯೋಜಿಸಲಾಗಿದ್ದು | 
ಇದರಿಂದ ಜಮೀನಿನ 1॥1-ಇ ಸರ್ವೆ ನಕ್ಷೆಯನ್ನು ಮೋಜಿಣಿ ' 


| ತಂತ್ರಾಂಶದ ಮೂಲಕ ಪಡೆದು ನೋಂದಾಯಿಸಲಾಗುತ್ತಿದೆ. 


| | ಕೃಷಿ ಜಮೀನುಗಳ ನೋಂದಣಿಗೆ ಸಂಬಂಧಿಸಿದ | 


ದಸ್ತಾವೇಜುಗಳನ್ನು ನೋಂದಾಯಿಸುವಾಗ ಭೂಮಿ 
| ತಂತ್ರಾಂಶದಿಂದ ಕೃಷಿ ಜಮೀನಿನ ಮಾಹಿತಿಯನ್ನು ಪಡೆದು 
ನೋಂದಾಯಿಸಲಾಗುತ್ತಿದೆ. 


ನಗರಾಭಿವೃದ್ಧಿ ಇಲಾಖೆಯ ಇ-ಆಸ್ತಿ ತಂತ್ರಾಂಶವನ್ನು 
ಇಲಾಖೆಯ ಕಾವೇರಿ ತಂತ್ರಾಂಶದೊಂದಿಗೆ ಪ್ರಾಯೋಗಿಕವಾಗಿ 
ರಾಮನಗರ ಮತ್ತು ಕನಕಮರ ನಗರ ಸ್ಥಳೀಯ ಸಂಸ್ಥೆಗಳ 
ವ್ಯಾಪ್ತಿಯಲ್ಲಿ ಸರ್ಕಾರದ ಅಧಿಸೂಚನೆ ಸಂಖ್ಯೇ ಕಂಬ 40 
ಮುನೋಮು 2017 (ಭಾಗ-1) ದಿಪಾಂಕ:29-01-2020 
ರನ್ತಯ ಸಂಯೋಜಿಸಲಾಗಿದ್ದು, ಸದರಿ ಸ್ವತ್ತುಗಳ ಮಾಹಿತಿಯನ್ನು ' 


ಇ-ಆಸ್ತಿ ತಂತ್ರಾಂಶದ ಮೂಲಕ ಪಡೆದು 
ನೋಂದಾಯಿಸಲಾಗುತ್ತಿದೆ. 


ಪಡಿಸಿರುವ ಇ-ಆಸ್ತಿ ತಂತ್ರಾಂಶವನ್ನು ಇಲಾಖೆಯ ಕಾವೇರಿ 


ಮತ್ತು ನಮೂಸೆ-ಬಿ ದಾಖಲೆಗಳನ್ನು ಪಡೆದು 
ನೋಂದಾಯಿಸಲು ಸರ್ಕಾರದ ಅಧಿಸೂಚನೆ ಸಂಖ್ಯೇ ಕಂಇ 39 
ಮುನೋಮು 2018, ದಿನಾಂಕ:21-01-2021 ರನ್ನಯ ಜಾರಿಗೆ 
ತರಲಾಗಿದೆ. 


ಈ ಮೇಲಿನ ಎಲ್ಲಾ ಕ್ರಮಗಳಿಂದ ಅಕ್ರಮ ಆಸ್ತಿ 
| ಹೋಂದಣಿಣೆ ಮತ್ತು ಭೂಗಳ್ಳರಿಗೆ ಕಡಿವಾಣ ಹಾಕಲು 
ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 


ಇ" ತಾದಣಿ ಇಲಾಖೆಯಲ್ಲಿ ನೋಂದಣಿ | ಸರ್ಕಾರದ ಸುತ್ತೋಲೆ ಸಂಖ್ಯೆ ಕಂಬ 344 ಮುನೋಮು ' 
ಮಾಡಿಸುವಾಗ ಆಸ್ತಿ ಮತ್ತು ಭೂಮಿ 2008, ದಿನಾಂಕ06-04-2009 ಹಾಗೂ ಸದರಿ ಸುತ್ತೋಲೆಗೆ 


ಪರಭಾರೆ ಪತ್ರಗಳ ಪರಿಶೀಲನೆ | ನೀಡಲಾದ ತಿದ್ದುಪಡಿ ಸುತ್ತೋಲೆಗಳನ್ನಯ ಸ್ವತ್ತುಗಳ 
ಮಾಡಲಾಗುವುದೇ; ಹಾಗಿದ್ದಲ್ಲಿ, ಅಕ್ರಮ ನೋಂದಣಿಗೆ ಸಂಬಂಧಿಸಿದ ದಸ್ತಾವೇಜುಗಳನ್ನು 
ನಡೆಯುತ್ತಿರುವುದಕ್ಕೆ ಕಾರಣವೇನು; ನೋಂದಾಯಿಸುವ ಇ ಸಮಯದಲ್ಲಿ ಹಾಜರುಪಡಿಸಬೇಕಾದ 


ದಾಖಲೆಗಳನ್ನು ನಿಗಧಿಪಡಿಸಲಾಗಿದ್ದು, ಸದರಿ ದಾಖಲೆಗಳನ್ನು 
ಪಡೆದು ಉಪನೋಂದಣಾಧಿಕಾರಿಗಳು ದಸ್ತಾವೇಜುಗಳನ್ನು 
ನೋಂದಾಯಿಸುತ್ತಿರುತ್ತಾರೆ. 


| 

| 

| 
SE 


| 


| 


| 


| 


| ಮತ್ತು ಮುದ್ರಾಂಕ? ಇಲಾಖೆಯ ಕಾವೇರಿ ತಂತ್ರಾಂಶವನ್ನು 
| ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ | 


|ಹಮಯವಲ್ಲ ಗ್ರಾಮಪಂಚಾಯಿತಿ ವ್ಯಾಪಿ ಸ್ಪತ್ತುಗಳಿಗೆ 


| ವಿರುದ್ದ ನೋಂದಣಿ ಕಾಯ್ದೆ 


ಕ್ರಮ ಕೈಗೊಳ್ಳಲಾಗುತ್ತಿದೆ. 


| (Abetment) ಒಳಗೊಂಡಿರುವ ಪ್ರಕರಣಗಳು ಕಂಡು ಬಂದಲ್ಲಿ 
| ಕ್ರಿಮಿನಲ್‌ ಮೊಕದ್ದಮೆಯನ್ನು ಹೂಡಲಾಗುತ್ತಿದೆ ಹಾಗೂ | 


| ಕಂಡುಬಂದಲ್ಲಿ, ಅಂತಹ ನೌಕರರ ವಿರುದ್ಧ ಶಿಸ್ತು ಹ 


ಉತ್ತರ 


ಅಲ್ಲದೇ, ಸರ್ಕಾರದ ದಿನಾಂಕ: 18-07-2014ರ ಸುತ್ತೋಲೆ 
ಸಂಖ್ಯೆ:ಕಂಇ 6 ಮುನೋಮು 2013 ರಸ್ತಯ ಮೋಂದಣಿ | 


“ಇ-ಸ್ಪತ್ತು” ತಂತ್ರಾಂಶದೊಂದಿಣಗೆ ಸಂಯೋಜಿಸ' ಲಾಗಿದ್ದು 
ಇದರಿಂದ ಗ್ರಾಮಪಂಚಾಯಿತಿ ವ್ಯಾಪ್ತಿ ಸ್ವತ್ತುಗಳ ನೋಂದಣಿ 


| ಇರುವ ಇ-ಸ್ಪತ್ತು ತಂತ್ರಾಂಶದಿಂದ ಸ್ವತ್ತಿನ ಮಾಹಿತಿಯನ್ನು ' 
ಪಡೆದು ದಸ್ತಾವೇಜುಗಳನ್ನು ಮೊಲಾಿಸಲಳಗತೆ. 


ಆದಾಗ್ಯೂ, ಅಕ್ರಮಗಳು ನಡೆದಲ್ಲಿ ಸಂಬಂಧಪಟ್ಟಿ ಪಕ್ಷಕಾರರ | 
108ರ ಕಲಂ 82 ರಲ್ಲಿನ 
ಅಪೆಾಧಗಳಿನೆ ಸಂಬಂಧಿಸಿದಂತೆ ಕಲಂ 83 ರನ್ವಯ 
ಸಂಬಂಧಪಟ್ಟಿ ಮೊಲೀಸ್‌ ಠಾಣೆಯಲ್ಲಿ ದೂರನ್ನು id 


ದಸ್ತಾವೇಜುಗಳ ನೋಂದಣಿ ವೇಳೆ ನೋಂದಣಿ ಕಾಯ್ದೆ | 
1908ರ ಕಲಂ 82 ರಲ್ಲಿ ಉಲ್ಲೇಖಿಸಿದ ಅಪರಾಧಗಳಾದ ಸುಳ್ಳು 
ಹೇಳಿಕೆಗಳನ್ನು ಕೊಟ್ಟಿದ್ದಕ್ಕಾಿ (False Statement) ಅಥವಾ 
ಭಾಷಾಂತರಗಳನ್ನು ವಶಾವಣೆ ಮಾಡಿದ್ದಕ್ಕಾಗಿ (Delivering 
Translations), @ುರಪಷಾಂತರ 
ಮಾಡಿದ್ದಕ್ಕಾಗಿ (False personation) ಮತ್ತು ದುಷ್ಟೇರಣೆ 


False copies or 


ಸದರಿ ಕಾಯ್ದೆಯ ಕಲಂ 83ರನ್ನಯ ಸಂಬಂಧಪಟ್ನಿವರ ವಿರುದ್ಧ 


ಇಂತಹ ಕೃತ್ಯಗಳಿಗೆ ನೌಕರರು ಸಹಕರಿಸಿರುವುದು 


ಕೈಗೊಳ್ಳಲಾಗುವುದು. 


| 5 § 
| ಸಂ. | ಪ್ರ್ನೆ 
8 el: RT ಮ ಬವನ ನೂ ee ; 
| ಈ | ನಕಲಿ ದಾಖುಲೆ ಸೃಷ್ಟಿಸಿ ಅಕ್ತ್ರಮವೆಸಗುವ 
ಆರೋಪಿಗಳ ವಿರುದ್ದ ಮತ್ತು ಇದಕ್ಕೆ 
ಸಹಕರಿಸಿದ ನೌಕರರ ವಿರುದ್ದ ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು; 
ನೋಂದಣಿ 


ಬದಲಾವಣೆ ತರುವ ನಿಟ್ಟಿನಲ್ಲಿ ಸುಧಾರತ 
ಆಧುನಿಕ ತಂತ್ರಜ್ಞಾನ ಬಳಸಲು ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು? (ವಿವರ 
ನೀಡುವುದು) 


ಇಲಾಖೆಯಲ್ಲಿ ಸಮಗ್ರ! 
ಬದಲಾವಣೆ ತರುವ ನಿಟ್ಟಿನಲ್ಲಿ ಸುಧಾರಿತ ಆಧುನಿಕ ಶಂಶ್ರಜ್ಞಾನ 


| ಕಾವೇರಿ-2.0 ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. 1 


| ಅನುಷ್ಠಾನಗೊಳಿಸ 'ಲಾಗಿರುತ್ತದೆ. 


ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಸಮದ್ರ | 


ಬಳಸಲು ಈ ಕೆಳಗೆ ತಿಳಿಸಿರುವ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. | 
1. ಸೆಂಟಿರ್‌ ಫಾರ್‌ ಸ್ಮಾರ್ಟ್‌ಗೌವನ್ನೆನ್ಸ್‌ ಸಹಯೋಗದೊಂದಿಗೆ 


2. ಸಾರ್ವಜನಿಕರಿಗೆ ಆನ್‌ಲೈನ್‌ ಮುಖಾಂತರ ಸೇವೆಗಳನ್ನು | 
| ಕಾವೇರಿ ಆನ್‌ಲೈನ್‌ ಸರ್ವೀಸಸ್‌ 
ಮುಖಾಂತರ | 


ಮಿ ಮಾ 1 


ಇದರ 


4 


ey 


ಉತ್ತರ 


| ಸಾರ್ವಜನಿಕರು ಆನ್‌ಲೈನ್‌ ಮೂಲಕ ಯಣಾಭಾರ | 


| ಪ್ರಮಾಣಪತ್ರ (ಇ.ಸಿ) ಹಾಗೂ ದಸ್ತಾವೇಜುಗಳ ಧ್ಯಢೀಕೃತ | 

| ನಕಲು ಪ್ರತಿ (ಹಿಸಿ)ನ್ನು ಪಡೆಯಬಹುದಾಗಿದೆ. ಹಾಗೂ ಸದರಿ | 

| ಹೋರ್ಟಿಲ್‌ನಲ್ಲಿ ಮುದ್ರಾಂಕ ಹಾಗೂ ನೋಂದಣಿ ಶುಲ್ಗಗಳ 
ವಿವರ ಮತ್ತು ಸ್ಪತ್ತಿನ ಮಾರ್ಗಸೂಚಿ ದರದ ಮಾಹಿತಿ 

Ea 2 

3. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಕಾವೇರಿ 

ತಂತ್ರಾಂಶವನ್ನು ಈ ಕೆಳಗೆ ತಿಳಿಸಿರುವ ಇಲಾಖೆಗಳ 

ತಂತ್ರಾಂಶಗಳೊಂದಿಗೆ ಸಂಯೋಜಿಸಲಾಗಿರುತ್ತದೆ. 

[ಕ್ರ 1 ತಂತ್ರಾಂಶದ | ] 

5 | ಇಲಾಖೆಯ ಹೆಸರು | ಷರಾ 

kes | ಹೆಸರು 

1 | ಕಂದಾಯ ಇಲಾಖೆ | ಭೂಮಿ ರಾಜ್ಯಾದ್ಯಂತ 

ಅಳವಡಿಸಿದೆ. 

5 Tೂಮಾವನ | ಮೋಜಿಣಿ | ರಾಜ್ಯಾದ್ಯಂತ 
ಕಂದಾಯ ವ್ಯವಸ್ಥೆ ಅಳವಡಿಸಿದೆ. 
ಮತ್ತು 
ಭೂದಾಖಲೆಗಳ 

| ಇಲಾಖೆ 

3 | ಗ್ರಾಮೀಣಾಭಿವೃದ್ಧಿ | ಇ-ಸ್ಪತ್ತು ರಾಜ್ಯಾದ್ಯಂತ | 
ಮತ್ತು ಅಳವಡಿಸಿದೆ 
ಪಂಚಾಯತ್‌ರಾಜ್‌ 
ಇಲಾಖೆ 

| "4 | ನಗರಾಭಿವೃದ್ಧಿ 7 ರಾಮನಗರ ಹ! 
ಇಲಾಖೆ ಕನಕಮರ ಉಪ 

ನೋಂದಣಿ 
ಕಛೇರಿಗಳಲ್ಲಿ ಮತ್ತು 
ಬಿಬಿಎಂಪಿ 
ವ್ಯಾಪ್ತಿಯ ಕೆಲವು 
ವಾರ್ಡಗಳಲ್ಲಿ 
ಸಂಯೋಜಿಸಲಾಗಿದೆ 

351 ನಗರಾಭಿವೃದ್ಧಿ NE Fe 

ಇಲಾಖೆ ಆರ್‌ ಶಿವಮೊಗ್ಗ ಉಪ 
ನೋಂದಣಿ 
ಕಛೇರಿಗಳಲ್ಲಿ 
| | ಐಚ್ಛಿಕವಾಗಿ) 

16 |ಸಿಬ್ಬೂದಿ ಮತ್ತು ಸಾಲ ರಾಜ್ಯಾದ್ಯಂತ 
ಆಡಳಿತ ಸುಧಾರಣೆ - ಅಳವಡಿಸಿದೆ. 
ಇಲಾಖೆ 

ri ಗ್‌ ಇವಾಜಿ | “ಬಗ | ರಾಜ್ಯಾದ್ಯಂತ 

ಅಳವಡಿಸಿದೆ. 


_ 3 


ಉತ್ತರ | 

8 /ವಿದ್ಯನ್ಗಾಾ | ಓಟಿಪಿ [ಕಾವೇರಿ ಆನ್‌ ಲೈನ್‌ || 

| ನಾಗರೀಕ ಸೇವಾ | ಸೇವೆಗಳು | ಸೇವೆಗಳಲ್ಲ | 

ವಿತರಣಾ ಸಂಯೋಜಿಸಲಾಗಿದೆ. 
ನಿರ್ದೇಶನಾಲಯ 
(ಇ.ಡಿ.ಬಿಎಸ್‌) 

9 | ಆರ್ಥಿಕ ಇಲಾಖೆ  ಖಜಾನೆ-2 | ಕಾವೇರಿ ಆನ್‌ ಲೈನ್‌ 
ಸೇವೆಗಳು ಮತ್ತು 
ಕಾವೇರಿ ಆನ್‌ ಲೈನ್‌ 
ಪಫಾರ್ಮ್‌ 
ರಿಜಿಸ್ಟೇಶನ್‌ನಲ್ಲಿ 
ಸಂಯೋಜಿಸಲಾಗಿದೆ. 

10 | ಇ-ಆಡಳಿತ e-Sign | ಕಾವೇರಿ ಆನ್‌ ಲೈನ್‌ 

ಇಲಾಖೆ ಸೇವೆಗಳಲ್ಲಿ 
ಸಂಯೋಜಿಸಲಾಗಿದೆ. 

1 /weಡtdಿs OO | Digi | ಕಾವೇರಿ ಆನ್‌ ಲೈನ್‌ 

ಇಲಾಖೆ Locker ಸೇವೆಗಳಲ್ಲಿ 
| ಸಂಯೋಜಿಸಲಾಗಿದೆ. 


4. ಕೃಷಿ ಸಾಲಗಳಿಗೆ ಸಂಬಂಧಿಸಿದ ಘೋಷಣಾ ಪತ್ರಗಳು 
(Declaration/4) ಕೃಷಿ ಸಾಲಗಳಿಗೆ ಸಂಬಂಧಿಸಿದ ಘೋಷಣಾ 
ಪತ್ರಗಳು (Declaration/Form-3), ಸಾಲ ತೀರುವಳಿ ಪತ್ರ 
ಹಾಗೂ ಅಡಮಾನ ಪತ್ರಗಳನ್ನು ಕಾವೇರಿ ತಂತ್ರಾಂಶದಲ್ಲಿ 
ಆನ್‌ಲೈನ್‌ ಮುಖಾಂತರ ಫೈಲಿಂಗ್‌ ಮಾಡಲು 
ಅವಕಾಶವಾಗುವಂತೆ ಇ-ಆಡಳಿತ ಇಲಾಖೆಯ FRUITS’ 


ತಂತ್ರಾಂಶದೊಂದಿಗೆ ಕಾವೇರಿ ತಂತ್ರಾಂಶವನ್ನು 
ಸಂಯೋಜಿಸಲಾಗಿರುತ್ತದೆ. 

ಕ ‘Block Chain’ ಆಧಾರಿತ ದಸ್ತಾವೇಜುಗಳ 
ನೋಂದಣಿಯನ್ನು ಇ-ಆಡಳಿತ ಇಲಾಖೆಯ 


ಸಹಯೋಗದೊಂದಿಗೆ ಗುಬ್ಬಿ ಮತ್ತು ಜಗಳೂರು 
ಉಪನೋಂದಣಿ ಕಛೇರಿಗಳಲ್ಲಿ ಫೈಲಟ್‌ ಆಧಾರದ ಮೇಲೆ 
ಅನುಷ್ಠಾನಗೊಳಿಸಲಾಗಿರುತ್ತದೆ. ಸದರಿ ತಂತ್ರಜ್ಞಾನವನ್ನು 
ಹೆಚ್ಚುವರಿಯಾಗಿ 04 ಉಪನೋಂದಣಿ ಕಛೇರಿಗಳಿಗೆ ಫೈಲಟ್‌ 
ಆಧಾರದ ಮೇಲೆ ವಿಸ್ತರಿಸಲು ಕ್ರಮಕೈಗೊಳ್ಳಲಾಗಿದೆ. 

6. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯು “ಸುರಭಿ” 
ಯೋಜನೆಯಡಿ ಪಾರಂಪರಿಕ ಕಾನೂನಾತ್ಮಕ ದಾಜುಲೆಗಳನ್ನು 
ಹಂತ ಹಂತವಾಗಿ ಸ್ಕಾ ಕಿಂಗ್‌ ಮತ್ತು ಡಿಜಟಿಲೀಕರಣ ಮಾಡಿ 
ಸಂರಕ್ಷಿಸಿಡಲು ಉದ್ದೇಶಿಸಿದ್ದು, ಹಾಲಿ ಪಫ್ಲೆಲಟ್‌ ಆಧಾರದ 
ಮೇಲೆ ಸದರಿ ಯೋಜನೆಯನ್ನು ಗಾಂಧಿನಗರ ಉಪ ನೋಂದಣಿ 
ಕಛೇರಿಯಲ್ಲಿ ಕೈಗೊಳ್ಳಲಾಗಿರುತ್ತದೆ. 


SS 


ಸಂಖ್ಯೆ: ಕಂಇ/589/ಎಂಎನ್‌ಎಸ್‌ಎ/2021 


Bh 3 


ಉತ್ತರ 


|7. ಇಲಾಖೆಯ ಎಲ್ಲಾ ಅಧಿಕಾರಿ/ಸಿಬ್ಬಂದಿಗಳಿಗೆ ಡಿಜಿಟಲ್‌ | 
ಸಿಣ್ನೇಚರ್‌ ಸರ್ಟಿಫಿಕೇಟ್‌ಗಳನ್ನು (DSC) ನೀಡಲು 
ಕಮವಹಿಸಲಾಗಿದೆ. 


8. ಎಲ್ಲಾ ಉಪ ನೋಂದಣಿ ಕಛೇರಿಗಳಿಗೆ ಹೊಸ 
ಯು.ಪಿ.ಎಸ್‌ ಹಾಗೂ ಬ್ಯಾಟರಿಗಳನ್ನು ಅಳವಡಿಸಲಾಗಿರುತ್ತದೆ. 


9 ಉಪ ನೋಂದಣಿ ಕಛೇರಿಗಳಲ್ಲಿ ಹಾಲಿ ಇರುವ 
ಹಾರ್ಡವೇರ್‌ಗಳು 2013ರಲ್ಲಿ ಖರೀದಿಸಲಾಗಿದ್ದು, ಇವುಗಳ 
ಕಾರ್ಯಾವಧಿ ಮುಗಿದಿರುವುದರಿಂದ ಹೊಸ ಹಾರ್ಡವೇರ್‌ಗಳ 
ಸರಬರಾಜು ಹಾಗೂ ನಿರ್ವಹಣೆಗೆ ಸೇವಾ ಮೂರೈಕೆದಾರರನ್ನು 
B೦೦ ಮಾದರಿಯಲ್ಲಿ ಆಯ್ಕೆ ಮಾಡಲು ನಿರ್ಧರಿಸಲಾಗಿದ್ದು, 
ಅದರಂತೆ ಆರ್‌.ಎಫ್‌.ಪಿ.ಯನ್ನು ಸಿದ್ಧಪಡಿಸಲಾಗಿದ್ದು, 
ಅನುಮೋದನೆ ನೀಡಲು ಪರಿಶೀಲಿಸಲಾಗುತ್ತಿದೆ. 


10. ಕಾವೇರಿ ತಂತ್ರಾಂಶಕ್ಕೆ ಸಂಬಂಧಿಸಿದಂತೆ ಹಾಗೂ 
ಇಲಾಖೆಯಲ್ಲಿನ ಹಾರ್ಡವೇರ್‌ ಮತ್ತು ಇತರೆ ಗಣಕೀಕರಣದ 
ವಿಷಯಗಳಿಗೆ ಸಂಬಂಧಿಸಿದಂತೆ ಅಗತ್ಯ ಮಾರ್ಗದರ್ಶನವನ್ನು 
ನೀಡಲು ಕಾವೇರಿ ಯೋಜನಾ ಉಸ್ತುವಾರಿ ಘಟಿಕಕ್ಕೆ 
ಹೊರಗುತ್ತಿಗೆ ಆಧಾರದ ಮೇಲೆ ತಾಂತ್ರಿಕ ಸದಸ್ಯರನ್ನು 
ಮೆಸೆಪಿಎಂಜಿ ಅಡ್ಡೇಜರಿ ಸರ್ವೀಸಸ್‌ ಫ್ರೈಲಿ ಸಂಸ್ಥೆಯಿಂದ 
ನೇಮಕ ಮಾಡಿಕೊಳ್ಳಲಾಗಿದೆ. 


11. ಇಲಾಖೆಯ ಅಧಿಕಾರಿ/ ಸಿಬಂದಿಗಳಿಗೆ ಹಾರ್ಡವೇರ್‌ 
ಇಂಜಿನಿಯರ್‌ಗಳಿಗೆ ಮತ್ತು ಡೇಟಾ ಎಂಟ್ರಿ ಅಪರೇಟಿರ್‌ಗಳಿಗೆ 
ಕಾವೇರಿ ತಂತ್ರಾಂಶ ಹಾಗೂ ಗಣಕೀಕರಣಕ್ಕೆ ಸಂಬಂಧಿಸಿದ 
ವಿಷಯಗಳಿಗೆ ತರಬೇತಿ ನೀಡಲು ಗಣಕಯಂತ್ರ ತರಬೇತಿ 
ಕೋಶವನ್ನು ಪ್ರಾರಂಭಿಸಲಾಗಿರುತ್ತದೆ. ಸದರಿ ತರಬೇತಿ 
ಕೋಶದಲ್ಲಿ ಇಲ್ಲಿಯವರೆಗೆ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ 02 
ಬ್ಯಾಚ್‌ಗಳಲ್ಲ, ಹಾರ್ಡವೇರ್‌ ಇಂಜಿನಿಯರ್‌ಗಳಿಗೆ 03 
ಬ್ಯಾಚ್‌ಗಳಲ್ಲಿ ದ್ವಿತೀಯ ದರ್ಜೆ ಸಹಾಯಕರಿಗೆ 02 
ಬ್ಯಾಚ್‌ಗಳಲ್ಲಿ, ಗಣಕಯಂತ್ರ ನಿರ್ವಾಹರಿಣೆ 07 ಬ್ಯಾಚ್‌ಗಳಲ್ಲಿ 
ಹಾಗೂ ಪ್ರಥಮ ದರ್ಜೆ ಸಹಾಯಕರುಗಳಿಗೆ 06 ಬ್ಯಾಚ್‌ಗಳಲ್ಲಿ 
ತರಬೇತಿ ನೀಡಲಾಗಿದೆ. 


ಹ ಮಿರಿ 


4 
ಸ pA A 


Ho Pua 4 2 KS 
A 


ಕಂದಾಯ ಸಚೆವರು 


